ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 465 


ಜಮೀನಿನ ಪಹಣಿ ಸಿಗುವ ನಿಟ್ಟಿನಲ್ಲಿ 
ಹಾಗೂ ಸರಳೀಕರಿಸುವ ನಿಟ್ಟಿನಲ್ಲಿ 
ಗ್ರಾಮ ಪಂಚಾಯತ್‌ ಮಟ್ಟದಲ್ಲಿ 
ಅವಕಾಶ ಕಲ್ಪಿಸುವ ಪ್ರಸಾವನೆ 
ಸರ್ಕಾರದ ಮುಂದಿದೆಯೇ; ಇದ್ದಲ್ಲಿ, 
ಸದರಿ ಯೋಜನೆ ಪ್ರಕ್ರಿಯೆಯು 
ಯಾವ ಹಂತದಲ್ಲಿದೆ? (ಸಂಪೂರ್ಣ 
ಮಾಯಿತಿ ಒದಗಿಸುವುದು) 


ಸದಸ್ಯರ ಹೆಸರು : ಶ್ರೀ ಬಿ.ಕೆ.ಹರಿಪ್ರಸಾದ್‌ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ : 15-09-2021 
_ ಉತ್ತರಿಸುವ ಸಚಿವರು . : ಕಂದಾಯ ಸಚಿವರು 
ಕ್ರ. ಪ್ರಶ್ನೆ ಉತ್ತರ 
ಸ೦ಂ_ ಮ 
ಅ) 150 55 57 94 ಸಿ ರಡಿ ಸರ್ಕಾರಿ ಜಮೀನುಗಳಲ್ಲಿ ಅನಧಿಕೃತವಾಗಿ 
ಸಕ್ರಮಗೊಳಿಸಲು ಈಗಾಗಲೇ ಅರ್ಜಿ।| ಮಾಡುತ್ತಿರುವ ಸಾಗುವಳಿಯನ್ನು 
ಸಲ್ಲಿಸಿ ಸಕುಮಕೆ ಕಾಯುತಿರುವ | ಸಕ್ರಮಗೊಳಿಸುವ ಸಲುವಾಗಿ ಕ್ರಮವಾಗಿ ನಮೂನೆ 
ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ | 50, ನಮೂನೆ 53 ಮತ್ತು ನಮೂನೆ 57 ರಲ್ಲಿ 
ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಶೀಫ್ರ | ಸ್ನೀಕರಿಸಿದ "ಅರ್ಜಿಗಳನ್ನು ನಿಯಮಾನುಸಾರ 
ಕ್ರಮಕ್ಕೆಗೊಳ್ಳುವುದೇ; (ಈ ಕುರಿತಂತೆ | ಇತ್ಯರ್ಥಪಡಿಸಲು ದಿನಾಂಕ: 26.04.2022 ರವರೆಗೆ 
ಕೈಗೊಂಡ ಕ್ರಮಗಳ ಬಗ್ಗೆ ಸಂಪೂರ್ಣ | ಹಸಾಲಾವಕಾಶ ಕಲ್ಪಿಸಲಾಗಿದೆ. 
ಮಾಹಿತಿ ಒದಗಿಸುವುದು) ಹಾಗೆಯೇ ಗ್ರಾಮಾಂತರ ಪ್ರದೇಶದಲ್ಲಿ 
ಅನಧಿಕೃತವಾಗಿ ನಿರ್ಮಿಸಿರುವ ವಾಸದ 
ಮನೆಗಳನ್ನು ಸಕ್ರಮಗೊಳಿಸುವ ಸಲುವಾಗಿ 
ಕರ್ನಾಟಿಕ ಭೂ ಕಂದಾಯ ಕಾಯ್ದೆ, 1964 ರ ಕಲಂ 
94 ಸಿ ರಡಿಯಲ್ಲಿ ಸ್ಟೀಕರಿಸಿದ ಅರ್ಜಿಗಳನ್ನು 
ಇತ್ಯರ್ಥಪಡಿಸಲು ದಿನಾ೦ಕ: 31.03.2023 
ON ರವರೆಗೆ ಕಾಲಾವಕಾಶ ಕಲ್ಪಿಸಲಾಗಿದೆ. 
ಆ) ರೈತರಿಗೆ ಸುಲಭವಾಗಿ ತಮ್ಮ [ರೈತರು ಹಾಗೂ ಸಾರ್ವಜನಿಕರು ಪಹಣಿಗಳನ್ನು 


ಗ್ರಾಮ ಪಂಚಾಯತಿ, ನಾಡಕಚೇರಿ ಮತ್ತು 
ತಾಲ್ಲೂಕು ಕಚೇರಿ, ಸ್ಪಂದನಾ ಕೇಂದ್ರಗಳಲ್ಲಿ 
ಪಡೆಯಬಹುದಾಗಿರುತ್ತದೆ. ಇದಲ್ಲದೆ, ಆನ್‌ ಲೈನ್‌ 
|-RTC ತಂತ್ರಾಂಶದ ಮುಖಾಂತರ ಸಾರ್ವಜನಿಕರು 
ನಿಗದಿತ ಶುಲ್ಕವನ್ನು ಪಾವತಿಸಿ ಮುದ್ರಿಸಿಕೊಳ್ಳುವ 
ಸೌಲಭ್ಯವನ್ನು ಈಗಾಗಲೇ ಕಲ್ಪಿಸಲಾಗಿದೆ. 


ಸಂಖ್ಯೆ: ಆರ್‌ಡಿ. 130. ಎಲ್‌ಜಿಕ್ಯೂ 202೭1 (4). - 


ಲ್ಸ 

» OB 
(ಆರ್‌. ಅಶೋಕ) 
ಕಂದಾಯ ಸಚಿವರು. 


